ಕರ್ನಾಟಕ ವಿಧಾನ ಪರಿಷತ್ತು 


: ಶ್ರೀ ಸಿ.ಆರ್‌. ಮನೋಹರ್‌ 


(ಸ್ಥಳೀಯ ಸಂಸ್ಥೆಯಿಂದ ಚುನಾಯಿತರಾದವರು) 


ಚುಕ್ಕೆ ರಹಿತ ಪ್ರಶ್ನೆ ಸಂಖ್ಯೆ ; 675 


ಉತ್ತರ ದಿನಾಂಕ 


25.09.2020 


pe] 
ಪಶ್ನೆ 


ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ 
ವ್ಯಾಪ್ತಿಯಲ್ಲಿರುವ ಬಹುಗ್ರಾಮ ಕುಡಿಯುವ 
ನೀರಿನ ಯೋಜನೆಗಳು ಯಾವುವು; 
(ವಿವರ ನೀಡುವುದು) 


ಇದರಲ್ಲಿ ಪೂರ್ಣಗೊಂಡ ಯೋಜನೆಗಳು 


ಅನುಬಂಧ-1ರಲ್ಲಿ ಲಗತ್ತಿಸಿದೆ. 


ಗ್ರಾಮೀಣ ಭಾಗದ ಕುಡಿಯುವ ನೀರಿನ 
ಸಮಸ್ಯೆ ಪರಿಹಾರವಾಗಿದೆಯೇಇ 


ಆ) | ಯಾವುವು; ಯೋಜನೆಯ ವೆಚ್ಚ ಎಷ್ಟು 
(ವಿವರ ನೀಡುವುದು) 
ಯೋಜನೆಯಲ್ಲಿ ಒಳೆಗೊಂಡಿರುವ : 
ಇ) | ಗ್ರಾಮಗಳು ಯಾವುವು; (ವಿವರ ಅನುಬಂಧ-2ರಲ್ಲಿ ಲಗತ್ತಿಸಿದೆ. 
ನೀಡುವುದು) 
ಈ) ಈ ಯೋಜನೆಯ ಅನಾಷ್ಠಾನರಂದ]5 ಚಕ್ಳಬಳ್ಳಾಹುರ ಜಲ್ಲೆಯ ಪರಗೋಡು ಮತ್ತು ಇತರೆ 128 


ಗ್ರಾಮಗಳು ಹಾಗೂ ವಂಡಮಾನ್‌ ಮತ್ತು ಇತರೆ 62 


ಗ್ರಾಮಗಳ ಬಹುಗ್ರಾಮ ಕುಡಿಯುವ ನೀರಿನ 
ಯೋಜನೆಗಳು ಪೂರ್ಣಗೊಂಡಾಗಿನಿಂದ" 
ಸರ್ಮಪಕವಾದ ಮಳೆಯಾಗದಿರುವುದರಿಂದ ಕೆರೆಗಳಲ್ಲಿ 
ನೀರು ಶೇಖರಣೆಯಾಗಿರುವುದಿಲ್ಲ. ಇದರಿಂದಾಗಿ 
ಯೋಜನೆಗಳು. ಸಂಪೂರ್ಣವಾಗಿ 
ಕಾರ್ಯಗತಗೊಂಡಿರುವುದಿಲ್ಲ ವಂಡಮಾನ್‌ ಕೆರೆಯಲ್ಲಿ 
ಶೇ.30ರಷ್ಟು ನೀರು ಸೆಪ್ಟೆಂಬರ್‌ ಅಂತ್ಯಕ್ಕೆ 
ಶೇಖರಣೆಯಾಗಿದ್ದು, ನೀರನ್ನು ಶುದ್ಧೀಕರಿಸಿ 
ತಾತ್ಕಾಲಿಕವಾಗಿ ಕೆಲವೊಂದು ಗ್ರಾಮಗಳಿಗೆ ನೀರು 


ಸರಬರಾಜು ಮಾಡಲಾಗುತ್ತಿದೆ. 

ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಕ್ಕಲಮಡಗು ಜಲಾಶಯದಿಂದ 
ಮಾರ್ಗಮಧ್ಯದಲ್ಲಿರುವ ತಿಪ್ಲೇನಹಳ್ಳಿ ಮತ್ತು ಇತರೆ 5 
ಗ್ರಾಮಗಳಿಗೆ ಬಹುಗ್ರಾಮ ಕುಡಿಯುವ ನೀರಿನ 
ಯೋಜನೆಯಿಂದ 4 ಗ್ರಾಮಗಳಿಗೆ ನೀರನ್ನು ಸರಬರಾಜು 


ಮಾಡಲಾಗುತ್ತಿದೆ. ಸದರಿ ಕಾಮಗಾರಿಯು 
ಪ್ರಗತಿಯಲ್ಲಿದ್ದು, ಅಂತಿಮ ಹಂತದ ಹಿಲ್ಲರ್‌ 
ಅಳವಡಿಸುವ ಕಾರ್ಯ ಪ್ರಗತಿಯಲ್ಲಿದ್ದು, 


ಕಾಮಗಾರಿಯನ್ನು ಆದ್ಯತೆಯ ಮೇರೆಗೆ ಪೂರ್ಣಗೊಳಿಸಿ 
ಉಳಿದ 2 ಗ್ರಾಮಗಳಿಗೂ ಸಹ ಕುಡಿಯುವ ನೀರನ್ನು 
ಸರಬರಾಜು ಮಾಡಲಾಗುವುದು. 


p 
pe 


> ಕೋಲಾರ ಜಿಲ್ಲೆಯ ಮಾರ್ಕಂಡೇಯ ಡ್ಯಾಮ್‌; 


ಪ್ರದೇಶದಲ್ಲಿ 2013ರಿಂದ 2018ರವರೆಗೆ ತೀವ್ರ ಬರಗಾಲದ 


- ಕಾರಣ ಡ್ಯಾಮ್‌ನಲ್ಲಿ ನೀರಿನ ಶೇಖರಣೆಯಾಗಿರುವುದಿಲ್ಲ. 


ಇದರಿಂದಾಗಿ ಸುಮಾರು 5 ರಿಂದ 6 ವರ್ಷಗಳು ಸದರಿ 
ಯೋಜನೆಯು ಸ್ಥಗಿತಗೊಂಡಿರುತ್ತದೆ. 2017-18ನೇ 


ಸಾಲಿನಲ್ಲಿ ಮಳೆಯಾಗಿದ್ದು, ಡ್ಯಾಮ್‌ನಲ್ಲಿ ಶೇ.70" ರಷ್ಟು 


ಭರ್ತಿಯಾದ ಕಾರಣ ಹಾಲಿ ವಲಯ (1)ರ ವ್ಯಾಪ್ತಿಯಲ್ಲಿ 
ಬರುವ 24 ಜನವಸತಿಗಳಿಗೆ ನೀರು ಸರಬರಾಜು 
ಮಾಡಲಾಗುತ್ತಿದೆ. ಉಳಿದ 5 ವಲಯಗಳ ವ್ಯಾಪ್ತಿಯಲ್ಲಿ 
ಅಳವಡಿಸಲಾದ ಕೊಳವೆ ಮಾರ್ಗಗಳು ವಿವಿಧ 
ಇಲಾಖೆಗಳು ಕಾರ್ಯನಿರ್ವಹಿಸುವ ಸಂದರ್ಭಗಳಲ್ಲಿ 
ಹಾನಿಯಾಗಿದ್ದು, ಕೊಳವೆ ಮಾರ್ಗಗಳನ್ನು ದುರಸ್ತಿ ಿಪಡಿಸಿ 
ಹಾಗೂ ಮುಂಬರುವ ದಿನಗಳಲ್ಲಿ ಉತ್ತಮ ಮಳೆಯಾಗಿ 
ಡ್ಯಾಮ್‌ನಲ್ಲಿ ನೀರು ಶೇಖರಣೆಯಾದರೆ ಉಳಿದ 5 
ವಲಯಗಳ ವ್ಯಾಪ್ತಿಯಲ್ಲಿ ಬರುವ ಜನವಸತಿಗಳಿಗೆ 
ನೀರನ್ನು ಒದಗಿಸಲು ಕ್ರಮವಹಿಸಲಾಗುವುದು. 


ಸಂ:ಗ್ರಾಕುನೀ೩ನೈಇ 50 ಗ್ರಾನೀಸ(4) 2020 


po 


ಣೆ.ಎಸ್‌. ಈಶ್ವರಪ್ಪ 


ಗಾಮೀಣಾಭಿವೃದ್ದಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು 


ಕೆ.ಎಸ್‌. ಈಶ್ವರಪ್ಪ 
ಗ್ರಾಮೀಣಾಭಿವೃಕ್ಧೆ ಮೆತ್ತು 
ಪಂಚಾಯತ್‌ ರಾಜ್‌ ಸಚಿವರು 


ನ ಸೆಟ ಪ್ರಶಸಿ 6250 0 


ಒಟ್ಟು ವೆಚ್ಚ 
pl : ', (5) ಚ 
ಕ್ರಸಂ | ಜಿಲ್ಲೆಯ ಹೆಸರು ಯೋಜನೆಯ ಹೆಸರು (ರೊ.ಲಕ್ಷಗಳಲ್ಲಿ ) 


ಬಾಗೇಪಲ್ಲಿ ಮತ್ತು ಗುಡಿಬಂಡೆ ತಾಲ್ಲೂಕಿನ ಪರಗೋಡು ಮತ್ತು ಇತರೆ 128 ಗ್ರಾಮಗಳಿಗೆ 


ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ 220 
Eee ನಟ 2014ನೇ ಸಾಲಿನಲ್ಲಿ ಯೋಜನೆಯು ಪೂರ್ಣಗೊಂಡಿರುತ್ತದೆ. 
ಬಾಗೇಪಲ್ಲಿ ತಾಲ್ಲೂಕಿನ ವಂಡಮಾನ್‌ ಮತ್ತು ಇತರೆ 62 ಗ್ರಾಮಗಳಿಗೆ ಬಹುಗ್ರಾಮ 
p ಚಿಕ್ಕಬಳ್ಳಾಪುರ ಕುಡಿಯುವ ನೀರಿನ ಯೋಜನೆ 107627 


ಸದರಿ ಕಾಮಗಾರಿಯು ಪ್ರಗತಿಯಿದ್ದು, ಅಂತಿಮ ಹಂತದ ಫಿಲ್ಪರ್‌ 
72.62 | ಅಳವಡಿಸುವ ಕಾರ್ಯ ಪ್ರಗತಿಯಲ್ಲಿದ್ದು, ಕಾಮಗಾರಿಯನ್ನು 
ಆದ್ಯತೆಯ ಮೇರೆಗೆ ಪೂರ್ಣಗೊಳಿಸಲಾಗುವುದು. 


ಜಕ್ಕಲಮಡಗು ಜಲಾಶಯದಿಂದ ಮಾರ್ಗಮಧ್ಯದಲ್ಲಿರುವ “ತಿಪ್ಪೇನಹಳ್ಳಿ ಮತ್ತು ಇತರೆ 5 
ಗ್ರಾಮಗಳಿಗೆ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ 


ಕೋಲಾರ ಜಿಲ್ಲೆಯ ಮಾಲೂರು ತಾಲ್ಲೂಕು ಮತ್ತು 184 ಜನವಸತಿಗಳಿಗೆ ಬಹುಗ್ರಾಮ 
ಕುಡಿಯುವ ನೀರಿನ ಯೋಜನೆ 


4 ಕೋಲಾರ 4148.43 2013ನೇ ಸಾಲಿನಲ್ಲಿ ಯೋಜನೆಯು ಪೂರ್ಣಗೊಂಡಿರುತ್ತದೆ. 


wv 4 yo 


ಅನುಬಂಧ-2 


[Cl 
| ೦ 


ಯೋಜನೆಯ ಹೆಸರು 


ಯೋಜನೆಯಲ್ಲಿ ಒಳೆಗೊಂಡಿರುವ ಗ್ರಾಮಗಳು 


ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ಮತ್ತು ಗುಡಿಬಂಡೆ 


ತಾಲ್ಲೂಕಿನ ಪರಗೋಡು ಮತ್ತು ಇತರೆ 128 
ಗ್ರಾಮಗಳಿಗೆ ಬಹುಗ್ರಾಮ ಕುಡಿಯುವ ನೀರಿನ 
ಯೋಜನೆ 


1}  BALAREDDIPALLY 2) KOLAMPALLI 3) DASAIGARIPALLY 4) DEVARAGUDIPALLY 5) DEVARAGUDIPALLY 

6) GUNDLAPALLY 7) JILIKARAPALLI 8} CHIGARIVANDLAPALLI 9) KADARANNAGARIPALLY 10) KARKOOR 

11) KONDAMVARIPALLI 12) MAKIREDDIPALLI 13) MAKIREDDIPALLI THANDA 14) MUDDALAPALLI 

15) MALLASANDRA 16) OOGALANAGENAPALLI 17) MUDDALAPALLY THANDA 18) MYNAGANAPALLI 

19) PARASHURAMAPALLI 20) PEDDATHUNKEPALLY 21) KAMMARAVARIPALLI 22) ODDAVARAPALLI 

23) ABAKAVARIPALLI 24) ADIGANAPALLI, 25) GANTAMAVARIPALLI 26) GOWNIPALLY 27) HOSAHUDYA 

28) PULAGARAPALLI 29) NAREPALLY 30) PATHABAGEPALLY 31) POTHAPALLY 32) RAYADURGAMAPALLI 

33) PUTTAPARTHI 34) YAGAVABANDLAKERE 35) YATIGADDAPALLY 36) POOLAVARIPALLI 37} THEEMAAKALAPALLY 
38) DEVIREDDIPALLY 39) KASHAPURA 40) KONDAREDDIPALLY 41) KOTHAKOTE 42) PARAGODU 43) VADDRAPALYA 
44) YANDRAKAYALAPALLI 45) POOLAVARIPALLI 46) RAMASWAMIPALLY 47) BANDAKONDADINNE 48) KOTHAPALLI 
49) SRINIVASAPURA 50} BOOVANALA THANDA 51) ACHEPALLY 52) GOLLAPALLY 53) GURALADINNE 

54) KAGAMAPALLE 55) MARAVAPALLY THANDA 56) IWARIPALLY 57) LAGUMADDEPALLI 58) KANAMAKUNTAPALLI 
59) NEERAGANTAPALLY 60} MARIMAKALAPALLI 61) PEMUMALE 62) SIDDANAPALLI 63) SHANKAVARAPALLI 

64) TENKAYAMAKALAPALLI 65) CHICKTHIMMANAPALLI 66} GUVALAVARAPALLI 67) KAMBALAPALLE 

68) NAKALAVARIPALLI 69) PAKKAPATAPALLI 70) PATARAVARAFALLI 71) VADDURATHIMMANAPALLY 

72) VENKATARAYANAPALLI 73) YELLAMAPALLI 74) BALENAHALLI 75) BANDHARLAHALLI 76) BEECHAGANAHALLI 
77) FALAVARADINNE 78) CHICKAKURUBARAHALLI 

79) CHICKTHIMMANAHALLI 80) HANUMANTHAPURA 81) KOPPAKATENAHALLI 82) NADAVANAHALLI 

83) DAPPARTHI 84) DOOMAKUNTAHALLI 85) GAGADHARAPURA 86) GANDAMMAGENAHALLI 87) GAVIKUNTAHALLI 
88)GYADARAMAKALAHALLI 89)IREDDIHALLI 90)KONDAVABANAHALLI 91)PAVARAJANAHALLI 92)RAMAGANAHALLI 
93)SADASHIVANAHALLI 94)SINGADINNE 95)ADINARAY ANAHALLI 96)BENNEPARTHI 97)CHANDUR 
98)HALEYARAHALLI 99)HAMPASANDRA 100)KADEHALLI 101)KONDAREDDIHALLI 102)KORENAHALLI 

103) THATTAHALLI 104) LAKKENAHALLI 105) MACHAHALLI 106) MARAVENAHALLI 107) NALLAGUNDAIAGARAHALLI 
108) OBBANAGANAHALLI 109) PASAPALODU 110) PULLISANIVODDU 111) SANGAVARAYANAHALLI 

112) GARUDACHARLAHALLI 113) BHOGENAHALLI 114) DINNAHALLI 115) DODDANANCHERLU 116) J.P.NAGAR 

117) KALAVAGADDAHALLI 118) MADAGIRTHALLI 119) DODDAKURUBARAHALLI 120) KAMBALAHALLI 

121) MAKALAMUDDAYARAHALLI 122) MINCHANAHALLI 123) PEMMAMANAHALLI 124) SINGANAHALLI 

125) CHINNAPANAHALLI 126) THIRUMANI 127) YERRALAKKENAHALLI 128) JAYANTHIGRAMA 129} PARAGODU 


ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ತಾಲ್ಲೂಕಿನ 


1) Chamalavaripalli 2) Kothur 3) Bovipalli 4) Bovipalli Thanda $} Gandamvaripalli 6} Yarraganapally 7) Urganampalli 8) Urganampaili 


‘Tanda 9) Billur 10) Gorvandlapalli 11) Vangarlapalli 12) Upparlapalli 13) Mailepalli 14) Narayanapalli 15) Ramaswamipalli 


16) Thimmaigaripalli 17) Rascheruvu 18) Kondorpalli 19) Diguvgollapalli 20) Gaddampalli 21) Musiliganapalli 22) Kommavaripalli 
23) Shankavaripalli 24) Papireddipalli 25) Chakavelu 26} Kondamvaripalli 27) Nallaguttalapally 28) Vontarivandlapally 29) Ramanpadi 


2 ವಂಡಮಾನ್‌ ಮತ್ತು ಇತರೆ 62 ಗ್ರಾಮಗಳಿಗೆ | 30) Pyalavaripalli 31) Kadirannagarikote 32) Turkeshpalli 33) Kollarapalli 34) Kottampalli 35) Arigevarigutta 36) Mamidimakalapalli 
ಬಹುಗಾಮ ಕುಡಿಯುವ ನೀರಿನ ಯೋಜನೆ. 37) Devaramakalapalli 38) Bandakindapalli 39) Gyadivandlapalli 40) Shivapura 41) Yaragundi 42) Bestalapalli 43) Kurubarapalli 
ಣ್‌ 44) Doddivaripalli 45} Rechanayakanapally 46) Jangalapalli 47) Kamtampalli 48) Naremaddepalli 49) Gujjepalli 50) Chinnaganapalli 
51) Mangalamadaguvaripalli 52) Rachavaripalli 53) Gottalapally 54) Kurupalli 55} Somanathapura 56} Seemanagaripalli 57) Nakkalapalli 
58) Seegalapalli 59) Gundamvaripalli 60) Kollavaripalli 61) Kondareddipalli 62) Gummalapalli 63) Vandaman 
ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಕ್ಕಲಮಡಗು 
§ ಜಲಾಶಯದಿಂದ ಮಾರ್ಗ ಮಧ್ಯದಲ್ಲಿರುವ 
ನ 1)Thippenahalli, 2) Ankanagondi, 3)Dinnehosahalli, 4) Nallakadirenahaili, 5} Motlluru & 6)Bodaganahalli, 
ತಿಪ್ಪೇನಹಳ್ಳಿ ಮತ್ತು ಇತ್ಸರೆ 5 ಗ್ರಾಮಗಳಿಗೆ ಪು l ಗ 


ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ. 


y HR 


CU 


ಕೋಲಾರ ಜಿಲ್ಲೆಯ ಮಾಲೂರು ತಾಲ್ಲೂಕು ಮತ್ತು 
184 ಜನವಸತಿಗಳಿಗೆ ಬಹುಗ್ರಾಮ ಕುಡಿಯುವ 
ನೀರಿನ ಯೋಜನೆ 


1) ARGASETHAHALLY 2) BINGIPUR 3)CHAKANAHALL 4JHULKUR SMITTAGANAHALLY 6) BALLIGANAHALLY 
7) Hanumanthapura (Anjaneya Temple) 8)CHALAGANAHALLI 9CHANNIGARAYAPURA 10) CHIKKAIGGLUR 

11) GONURKOPPA 12) INDUMANGALA 13) M.UPPARAHALEY 14)KADAVANAPURA 15) MIRUPANAHALLY 16) NAGAPURA 
17) NAGONDAHALLY 18) KANAGALA 19) KSHETHRANAHALLI 20) MAKARAHALLI 21) MANCHAKAL 22) NELLAHALLI 
23) PELUVANAHALLI 24) YALUVAHALLI 25) BYATARAYANAHALLY 26) DODDAMALLE 27) KODIGENABLE 

28) NAMBIGANAHALLI 29) ALAMBODI 30)JAGADENAHALLY 31) KELKERE 32) GOLLAHALLY 33) BAGUR SONNAHALLY 
34) KODUMUTHESANDRA 35) SAMPANGERE 36) ANCHEMUSKURU 37) YATTAKODI 38) AHAMYA 39) BENAGHATTA 

40) KADADANAHALLY 41} MADAMANGALA 42) PADUVANAHALLI 43) D.N DODDI 44) THARABAHALLY 

45) VAPPACHCHAHALLY 46) BANTAHALLI 47) CHIKKADOMMARAPALYA 48) AJAPPANAHALLY 49) BYAPPANAHALLI 
50) CHIKKA DANAVANAHALLY 51} DINNAHALLI 52) GANIGANAHALLI 53) MELNURU 54) GODAGAHALLY 

55) GUNDLAPALYA 56) HARAMAKANAHALLY 57) KARAGAHALLY 58) KONDANAHALLY 59) NIDAMAKANAHALLI 

60) PALYA 61) RAJAVARAHALLI 62) RAMASAGARA 63) SORAKAYALAHALLI 64) KATERI 65) GUDNAHALLI 

66) CHIKKASHIVARA 67) ARASANAHALLI 68) HULIMANGALA 69) ALAHALLY 70) BALANAYAKANA DODDI 

71) BANDAHATTI 72) BYRANA DODDI 73) THIRTHA BANDAHATTI 74) DODDA DANAVANAHALLI 

75) GUDADA HOSAHALLI 76) HASANDAHALLI 77) KUPPUR 78) M.HOSAHALLI 

79) NATURAVARAHALLY 80) OBATTI AGRAHARA 81) RAYA SANDRA 82) THOLAKANA HALLI83) THOLASANADODDI 
84) VARADAPURA 85) CHIKK AMALE 86) DINNERI 87)HAROHALLI 88) HULADENAHALLI 89) JINAGA THIMMANAHALLY 
90) OBATTI 91) THIRUMALAHATTI 92) VENKATA RAJANAHALLI 93) CHOWDADENEHALLY 94) GONUR 

95) JAYAMANGALA 96) SIDDANEHALLI 97) SONNUR 98) TALAKUNTE 99) YALUVAGULI 100) KADIRENAHALLI 

101) VENKATAPURA 102) PUDA SHETTIHALLY 103) CHAMBE 104) ARANIGATTA 105) MANISHETTYHALLY 

106) HALAKEMPANAHALLY 107) MARASHETTAHALLI 108) RAMAPURA 109) HALEKEMPANAHALLI 

110) SONNAPPANAHATTI 111) BYRASANDRA 112) THURAGALUR 113) YARRAPPASHETTYHALLY 114) KODIHALLY 

115) LAKKUR 116) LAKKUR HOSAHALLI 117) KOPPATHIMMANAHALLI 118) BITTANAHALLY 119) HALEHALLI 

120) APPAIAH AGRAHARA 121) KESARAGERE 122) GOLLAPATE 123) MASTI 124) BYALAHALLI 125) CHIKKAPURA 

126) DOMMALUR 127) KURANDAHALLY 128) MADAHATTI 129)KANACHIKKANAHALLI 130) MARASANDRA 

131) NOSAGERE 132) UPASAPUR 133) ANIMITTANAHALLI 134) CHICKANAYAKANAHALLI 135) DEVARAHALLI 

136) DODDANAYAKANAHALLI 137} GURUVALA GOLLAHALLI 138) HALEPALYA 139) KOMMANAHALLI 

140} NALLATHIMMANAHALLI 141) THORALAKKI 142) NUTVE 143) OJARAHALLI 144) PEMMADODDI 145) ADIKARAHATTI 
146) AUPPARAHALLY 147) CHIKKAKALLAHALLY 148) DODDAIGGALUR 

149) DODDAKALLAHALLY 150) GOLLAHALLY 151) MATHANGAPUR 152) MUTHENAHALLI 153) NALLANDAHALLY 

154) RAJENAHALLY 155) SUNKANAHALLY 156) THIPPASANDRA 157) THIRUVALAHATTI 158) CHANNAKALLU 

159) DYPASANDRA 160) MANGAPURA 161) PURASANAHALLI 162) NIDAGHATTA 163) THIMMANAYAKANAHALLI 

164) VEERAPURA 165) BETTAHALLI 166) DASARAHALLI 167) GOPASANDRA 168) HALE BALLAHALLY 

169) HOSA BALLAHALLI 170) THIMMANAY AKANAHALLI 171)VEERAKAPUTHRA 172) ANIKARAHALLY 

173) BEDISHETTIHALLY 174} CHAVARA MANGALA 175} DURASANDHALLY 176) KANCHALA 177) KRISHNAPURA 

178) MALAKANAHALLI 179) PITCHA GUNTRAHALLY 180) SHAMASHETTIHALLY 181) SUGGONDHALLY 182yFHRUNSI 
183) THYAGANADODDI 184) THORNAHALLI 


Y ಢಾ 


[2 q 


_ 


